ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 451(599) 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಡಾ: ಚಂದಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಷೇತ್ರ) 
NS 

21-02-2022 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸಂ ಖೈ ಪ್ರಶ್ನೆ ಉತ್ತರ 
ಅ) |ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಪದವಿ 
ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ 
ಹೌದು 


ಹಾಗೂ ಪ್ರಾಚಾರ್ಯರ ಹುದ್ದೆ 
ಖಾಲಿಯಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಆ) 


ಹಾಗಿದ್ದಲ್ಲಿ, ಸರ್ಕಾರ ಇಲ್ಲಿಯವರೆಗೆ ಹುದ್ದೆ 
ಭರ್ತಿ ಮಾಡಲು ಕೈಗೊಂಡ ಕ್ರಮವೇನು; 


ಕಲ್ಯಾಣ ಕರ್ನಾಟಕ ಭಾಗದ ಸ್ಕಾರಿ 


ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ 
ಕೆಳಕಂಡಂತೆ ಪ್ರಾಚಾರ್ಯರ ಹುದ್ದೆಗಳನ್ನು 
ತುಂಬಲು ಈಗಾಗಲೇ ಕ್ರಮವಹಿಸಲಾಗಿದೆ- 


೪ ಸರ್ಕಾರದ ಅಧಿಸೂಚನೆ ಸಂಖ್ಯೇಇಪಿ 16 


ಡಿಜಿಡಿ 2021, ದಿನಾ೦ಕ:04-08-2021 ರಲ್ಲಿ 
ಒಟ್ಟು 06 ಕಲ್ಯಾಣ ಕರ್ನಾಟಕ ಭಾಗದ 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ಪ್ರಾಚಾರ್ಯರ ಹುದ್ದೆಗಳನ್ನು ಬಡ್ತಿ ಮೂಲಕ 
ತುಂಬಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಪಿ 8 
ಡಿಜಿಡಿ 2021 ದಿನಾಂ೦ಕ:30-10-2021 
ಮತ್ತು ದಿನಾಂಕ:27-12-2021ರಲ್ಲಿ ಒಟ್ಟು 
14 ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ 
ಪದವಿ ಪೂರ್ವ ಕಾಲೇಜುಗಳ 
ಪ್ರಾಚಾರ್ಯರ ಹುದ್ದೆಗಳನ್ನು ಬಡ್ತಿ ಮೂಲಕ | 
ತುಂಬಲಾಗಿದೆ. 


ಕಲ್ಯಾಣ ಕರ್ನಾಟಕ ವೃಂದದ 39 
ಪ್ರಾಂಶುಪಾಲರ ಹುದ್ದೆಗಳು ಸೇರಿದಂತೆ ನೇರ 
ನೇಮಕಾತಿ ಕೋಟಾದ ಒಟ್ಟು 25 
ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ ತುಂಬಲು ನೇಮಕಾತಿ 
ಪ್ರಕ್ರಿಯೆ ನಡೆಸಿ ಅರ್ಹ ಅಭ್ಯರ್ಥಿಗಳ 


ಆಯ್ಕೆಪೆಟ್ಟಿಯನ್ನು ಸಿದ್ಧಪಡಿಸಿ ಸಲ್ಲಿಸುವಂತೆ] 

ಕಾರ್ಯನಿರ್ವಾಹಕ ನಿರ್ದೇಶಕರು, 

ಮ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು 
ಪರಿನೆ. ತಿಳಿಸಲಾಗಿದೆ. - 


* ಉಪನ್ತಾಸಕರ ನೇರ ನೇಮಕಾತಿಗೆ ವಿವಿಧ 
ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 
1439 ಉಪನ್ಯಾಸಕರ ಹುದ್ದೆಗಳನ್ನು 
ತುಂಬುವ ಪ್ರಸ್ತಾವನೆ ಬಗ್ಗೆ ಆರ್ಥಿಕ 
ಇಲಾಖೆಯ ಸಹಮತಿ ಕೋರಲಾಗಿದೆ. 
ಆರ್ಥಿಕ ಇಲಾಖೆಯ ಸಹಮತಿ ಬಿಂದ 

' ನಂತರ ಈ ಬಗ್ಗೆ ಕ್ರಮವಹಿಸಲಾಗುವುದು. 


ಇ) 


ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟು ಸರ್ಕಾರಿ 
ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಉಪನ್ಯಾಸಕರ ಹಾಗೂ ಪ್ರಾಚಾರ್ಯರ 


.| ಹುದ್ದೆಗಳು ಖಾಲಿ ಇವೆ%(ವಿವರ ನೀಡುವುದು) 


ಕಲ್ಯಾಣ ಕರ್ನಾಟಕ ಭಾಗದೆ ಸರ್ಕಾರಿ | 
ಪದವಿ ಪೂರ್ವ ಕಾಲೇಜುಗಳಲ್ಲಿ ದಿನಾಂಕ:16- | 
02-2022ಕ್ಕೆ 518 ಉಪನ್ಯಾಸಕ ಹುಜ್ಜೆಗಳು | 
ಹಾಗೂ 46 ಪ್ರಾಂಶುಪಾಲರ ಹುದ್ದೆಗಳು 
ಖಾಲಿ ಇರುತ್ತವೆ. 


ಸಂಖ್ಯೆ: ಇಪಿ 18 ಡಿಜಿಡಬ್ಬ್ಯೂ 2022 


